¥ A 


va ae 


ಆರಂಭಿಕ ಬಾಲ್ಯ ಶಿಕ್ಷ ಣದಲ್ಲಿ 


ಮೌಲ್ಯಮಾಪನ 


ಷೆ #4; » 


ಪರಿಚಯ 

ಮೌಲ್ಯಮಾಪನವು ಶಿಕ್ಷಣದ ಪ್ರಕ್ರಿಯೆಯ ಒಂದು ಅವಿಭಾಜ್ಯ 
ಅಂಗ. ನಮ್ಮಲ್ಲ ಬಹಳಷ್ಟು ಜನರಿಗೆ "ಮೌಲ್ಯಮಾಪನ" 
ಎಂಡೊಡನೆಯೇ ನೆನಪಾಗುವುದು ಪರೀಕ್ಷಾ ಕೊಠಡಿ, 
ಅಂಕಗಳು ಮತ್ತು ಅಂಕ ಪಟ್ಟಗಳು. ಹಾಗೂ ಹಿರಿಯರ 
ನಿರೀಕ್ಷೆಗೆ ತಕ್ನಂತೆ ನಮ್ಮ ಅಂಕಗಳು ಇರದಿದ್ದಲ್ಲ ಅವರ 
ಮುಖದಲ್ಲನ ಅತೃಪ್ತಿ. ಭಯ ಮತ್ತು ಅಸುರಕ್ಷಿತ ಭಾವನೆ 
ಇವು ಬಹುಶಃ "ಮೌಲ್ಯಮಾಪನ" ಪದದ ಜೊತೆಜೊತೆಯಲ್ಲ 
ಸಾಮಾನ್ಯವಾಗಿ ಬರುವ ಭಾವನೆಗಳು. ಅನೇಕಾನೇಕ 
ವ್ಯಕ್ತಿಗಳನ್ನು ಬುದ್ಧಿವಂತರು, ಸಾಧಾರಣ, ದಡ್ಡ. ಚುರುಕು, 
ಮಂದಮತಿಗಳು, ವಿಫಲರು ಎಂದು ಸುಲಭವಾಗಿ 
ವಿಂಗಡಿಸುವಂಥ ಸುದ್ದಿ ಸರಕು ವಿಂಗಡನೆಯಾಗಿ ಶಿಕ್ಷಣವನ್ನು 
ನೋಡುವ ಪರಿಣಾಮವೇ ಮೌಲ್ಯಮಾಪನದ ಈ ಚಿತ್ರಕ್ಕೆ 
ಕಾರಣವಿರಬಹುದು. ಈ ಹಣೆಪಟ್ಟಗಳನ್ನು ಚಕ್ಷಂದಿನಲ್ಲೇ 
ವಿದ್ಯಾರ್ಥಿಗಳಗೆ ಕಟ್ಟಜಟ್ಟರೆ ಇನ್ನೇನೂ ಖೇಕಾಗಿಲ್ಲ 
ಜೀವನವಿಡಿ ಅದು ಅವರಿಗೆ ಅಂಟಬಡುತ್ತದೆ. ಅವನೇನು 
ಮಾಡಲು ಹೊರಟರೂ ತನಗೆ ಇಷ್ಟೇ ಸಾಧ್ಯವಾಗುವುದು 
ಎಂಬ ಭಾವನೆ ಮೂಡಿ ವಿದ್ಯಾಭ್ಯಾಸ ಮುಗಿದ ಅನಂತರವೂ 
ಜೀವನದಲ್ಲ ಬಹಳಷ್ಟು ಬಾರಿ ಅವನ ಕಾರ್ಯಕ್ಷಮತೆಯನ್ನು 
ಬಾಧಿಸುತ್ತಾ ಇರುತ್ತದೆ. ಶಿಕ್ಷಣವು ಮಗುವಿನ ಸಾಮರ್ಥ್ಯ 
ಹೆಚ್ಚಿಸುವ ಪ್ರಕ್ರಿಯೆಯ ಬದಲಾಗಿ ಅವನ ಆತ್ಮವಿಶ್ವಾಸ ಮತ್ತು 
ಸ್ರ-ಪ್ರತಿಷ್ಠೆಯನ್ನು ತಣಗ್ಲಿಸುತ್ತದೆ. ಈ ಹಣೆಪಟ್ಟಕಾರ್ಯವು 
ಶಿಕ್ಷಣದ ಪ್ರಾರಂಭಕ ಹಂತವಾದ ಶಿಶುವಿಹಾರದಲ್ಲಯೇ 
ಪ್ರಾರಂಭವಾಗುತ್ತದೆ. 


ಮಗುವಿನ ವಿದ್ಯಾಭ್ಯಾಸ ಮತ್ತು ಶಾಲಾ ಜೀವನವನ್ನು 
ಅರ್ಥಪೂರ್ಣ ಹಾಗೂ ಆನಂದದಾಯಕ ಅನುಭವವನ್ನಾಗಿ 
ಮಾಡಬೇಕಾದರೆ ಮೌಲ್ಯಮಾಪನ ಪರಿಕಲ್ಪನೆಯನ್ನೂ 
ಮತ್ತೊಮ್ಮೆ ಪರಿಶೀಅಸುವುದು ಅವಶ್ಯ. ಅಂದರೆ 
ಮೌಲ್ಯಮಾಪನವನ್ನು ಏತಕ್ಕೆ ಮಾಡಬೇಕು ಎಂಬುದನ್ನು 
ಮರು ವ್ಯಾಖ್ಯಾನಿಸುವುದು ಮತ್ತು ಮೌಲ್ಯಮಾಪನಕ್ಕೆ 
ಬಳಸುವ ವಿಧಾನಗಳ ಬಗ್ಗೆ ಮರು ಚಿಂತನೆ ಮಾಡುವುದೂ 
ಇದರಲ್ಲ ಒಳಗೊಂಡಿರಬೇಕು. 


ಮೌಲ್ಯಮಾಪನದ ಉದ್ದೇಶ 

ಸಂಕುಚಿತ ದೃಷ್ಟಿಬುಂದ ಮೋಡಿದಾಗ ಮೌಲ್ಯಮಾಪನವು 
ಒಂದು ನಿರ್ದಿಷ್ಟ ಕಾಲ ಘಟ್ಟದಿಂದ ಮತ್ತೊಂದು ಕಾಲ 
ಘಟ್ಟದ ಒಳಗೆ ಮಗು ಏನು ಕಠಅತಿದೆ ಮತ್ತು ಮಗುವಿನ 
ಪ್ರಗತಿ ಎಷ್ಟು ಎಂಬುದನ್ನು ಕಂಡುಕೊಳ್ಳುವ ಒಂದು ಸಾಧನ. 
ಆದರೆ ಮಗುವಿನ ವೈಯಕ್ತಿಕ ಪ್ರಗತಿಯನ್ನು ದಾಖಅಸುವುದು 
ಮೌಲ್ಯಮಾಪನದ ಒಂದು ಮುಖ್ಯ ಉದ್ದೇಶವಾಗಿದ್ದರೂ, 
ವಾಸ್ತವವಾಗಿ ಮೌಲ್ಯಮಾಪನದ ಉದ್ದೇಶ ಇದೊಂದೇ 
ಅಲ್ಲ. ಪಠ್ಯಕ್ರಮದ ವಿಷಯವನ್ನು ಶಿಕ್ಷಕರು ಎಷ್ಟು 
ಪರಿಣಾಮಕಾರಿಯಾಗಿ ತರಗತಿಯಲ್ಲ ಹೇಳಆಕೊಟಲ್ಬದ್ದಾರೆ 
ಮತ್ತು ಬೋಧಿಸಲು ಬಳಸಿಕೊಂಡ ಬೋಧನಾ ತಂತ್ರಗಳು 
ಎಷ್ಟು ಸೂಕ್ತ ಎಂಬುದನ್ನೂ ಅಳೆಯುವುದೂ ಅಷ್ಟೇ ಪ್ರಮುಖ 
ಉದ್ದೇಶವಾಗಿರುತ್ತದೆ. ತರಗತಿಯಲ್ಲನ ಬೋಧನೆ ಮತ್ತು 
ಕಅಕೆಯ ಪ್ರಕ್ರಿಯೆಯನ್ನು ಉತ್ತಮಗೊಳಸುವ ಒಂದು 
ಮಾರ್ಗವೆಂದರೆ ಮಕ್ಕಳು ಏನನ್ನು ಕಲಅಯಬೇಕೆಂದು 
ಅಪೇಕ್ಷಿಸಲಾಗಿತ್ತೋ ಅದನ್ನು ಎಷ್ಟು ಉತ್ತಮವಾಗಿ ಕಲತಿದ್ದಾರೆ 
ಎಂದು ಕೆಂಡುಕೊಳ್ಳುವುದಾಗಿದೆ. ಈ ತರಹದ ದೃಷ್ಟಿಕೋನವು 
ಕಲಕೆಗೆ ವಿದ್ಯಾರ್ಥಿ ಮಾತ್ರ ಜವಾಬ್ದಾರಿಯಾಗಿರದೇ 
ಅದಕ್ಕೆ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಇಬ್ಬರೂ ಜವಾಬ್ದಾರರು 
ಎಂದು ನೋಡುತ್ತದೆ. ಮಗು ಕಅಯಖಬೇಕು ಎನ್ನುವುದು 
ಮಾತ್ರವಲ್ಲದೇ ಮಗು ಕಲಅಯಲು ಸಾಧ್ಯವಾಗುವಂತೆ 
ಶಿಕ್ಷಕರು ಬೋಧಿಸಬೇಕು. ಮಗು ಕಲಅಯಬೇಕು ಎಂದು 
ಅಪೇಕ್ಷಿಸಲಾದಷ್ಟು ಕಲತಿಲ್ಲವೆಂದು ಮೌಲ್ಯಮಾಪನವು 
ಸೂಚಿಸಿದರೆ ಆಗ ನಿರೀಕ್ಷಿಸಿದಷ್ಟು ಕಅಲಯಲು ಮಗುವಿಗೆ 
ಏಕೆ ಸಾಧ್ಯವಾಗುತ್ತಿಲ್ಲ ಎಂಬ ಕಾರಣವನ್ನು ಕಂಡುಕೊಳ್ಳಲು 
ಶಿಕ್ಷಕರು ತಮ್ಮ ಬೋಧನೆಯ ವಿಧಾನದ ಬಳ್ಳೆ 
ಆತ್ಕಾವಲೋಕನ ಮಾಡಿಕೊಳ್ಳಬೇಕು ಮತ್ತು ಪರಿಸ್ವಿತಿಗೆ 
ತಕ್ಕಂತೆ ತಮ್ಮ ಬೋಧನಾ-ಕಲಕಾ ಯೋಜನೆಯನ್ನು 
ಮಾಡಿಕೊಳ್ಳಬೇಕೆಂದು ಇದು ಸೂಚಿಸುತ್ತದೆ. 


ಮಗುವಿನ ಪ್ರಗತಿಯನ್ನು ನಿರ್ಧರಿಸುವ ಉದ್ದೇಶದಿಂದ 
ಮೌಲ್ಯಾಂಕನವನ್ನು ಮಾಡುವಾಗಲೂ. ಒಂದು ನಿರ್ದಿಷ್ಟ 
ಕಾಲದಲಿ ಮಗುವಿನ ಕಲಕೆಯ ದಾಖಲೆಯನ್ನು 


ನೀಡುವುದಕ್ಕೆ ಬದಲಾಗಿ ಅದನ್ನು ಮೀರಿ ಇತರ 
ವಿಷಯಗಳನ್ನೂ ಪರಿಗಣಿಸುವ ಅಗತ್ಯವಿದೆ. ಮೌಲ್ಯಮಾಪನ 
ಫಲಅತಾಂಶಗಳನ್ನು ಪ್ರತಿಯೊಬ್ಬ ಮಗುವಿನ ಕಲಕೆ 
ಮತ್ತು ಅಭವೃಧ್ಧಿಗೆ ನೆರವು ಸೀಡಿ ಉತ್ತಮಪಡಿಸಲು 
ಉಪಯೋಗಿಸಬೇಕು. ಪ್ರತಿಯೊಂದು ಮಗುವಿನ ಅಗತ್ಯತೆಗೆ 
ಅನುಗುಣವಾಗಿ ಬೋಧನೆಯನ್ನು ವೈಯಕ್ಷೀಕರಿಸಲು 
ಬಳಸಬೇಕು. ಕೆಲವು ಮಕ್ಕಳಗೆ ವಿಶೇಷ ಅಗತ್ಯಗಳು 
ಮತ್ತು ಅವಶ್ಯಕತೆಗಳು ಇರಬಹುದು ಇವುಗಳನ್ನು 
ವಿಶೇಷ ಉಪಕರಣಗಳು ಮತ್ತು ಬೋಧನಾ ತಂತ್ರಗಳನ್ನು 
ಉಪಯೋಗಿಸಿ ಪೂರೈಸಬೇಕಾಗುತ್ತದೆ. ಹೀಗಾಗಿ, 
ಮೌಲ್ಯಾಂಕನವೆಂದರೆ ಒಂದು ಗುಂಪಿನ ನಿರ್ವಹಣಿಯ 
ದಾಖಲೆ ಮಾತ್ರವಲ್ಲ. ಬೋಧನೆ, ಕಅಕೆ ಮತ್ತು ಮೌಲ್ಯಾಂಕನದ 
ನಡುವಿನ ಸಂಬಂಧವು ಚಕ್ರಾಕಾರದಲ್ಲದ್ದು ಅವು 
ಒಂದಕ್ಕೊಂದು ಪೂರಕವಾಗಿವೆ. ನಾವು ಬೋಧಿಸಿದ ಅನಂತರ 
ಮಗುವಿನ ಕಅಕೆಯ ಮೌಲ್ಯಾಂಕನವನ್ನುಮಾಡಬೇಕಾಗುತ್ತದೆ. 
ಅನಂತರ ಮಗುವಿನ ಕಲಕೆಯನ್ನು ವೃದ್ಧಿಸಲು ನಾವು 
ನಮ್ಮ ಬೋಧನೆಯನ್ನು ಹೇಗೆ ಅಳವಡಿಸಿಕೊಳ್ಳಬೇಕು 
ಎಂಬುದನ್ನು ಮೌಲ್ಯಮಾಪನವು ತಿಆಸುತ್ತದೆ. 


ಮಗುವಿನ ಶಿಕ್ಷಣದಲ್ಲ ಪೋಷಕರು ಹಿತಾಸಕ್ತಿದಾರರಾಗಿರುತ್ತಾರೆ. 
ಪೋಷಕರಿಗೆ ಅವರ ಮಗುವಿನ ಕಅಕೆಯ ಪ್ರಗತಿಯನ್ನು 
ತಿಸಿ ಮಗುವು ಶಾಲೆಯಲ್ಲ ಕಲಅತಿರುವುದಕ್ಷೆ ಪೂರಕವಾಗಿ 
ಅವರು ಮನೆಯಲ್ಲ ತಾವೂ ನೆರವು ನೀಡಿ ತಮ್ಮ 
ಮಗುವಿನ ಕಅಕೆಯಲ್ಲ ಪಾಲುದಾರರಾಗುವಂತೆ ಮಾಡಲು 
ಮೌಲ್ಯಮಾಪನವು ಒಂದು ಸಾಧನವಾಗಿದೆ. 


ಮಗುವಿನ ದೃಷ್ಟಿಕೋನದಿಂದ ಮೌಲ್ಯಮಾಪನವನ್ನು 
ನೋಡುವುದಾದರೆ ಅದು, ಮಗುವಿನ್ತ ಭಯ, ಒತ್ತಡ ಮತ್ತು 
ಅಸಾಮರ್ಥ್ಯಕ್ಕೆ ಬದಲಾಗಿ ಸೃ-ಮೌಲ್ಯ, ಆತ್ಮವಿಶ್ವಾಸ ಮತ್ತು 
ಸಾಧನೆಯ ಭಾವನೆಗಳನ್ನು ಮೂಡಿಸುವಂತೆ ಇರಬೇಕು. 
ಇದು ಮಗುವನ್ನು ಅವನ ದೃಷ್ಟಿಯಲ್ಲಯೇ ಮೇಲಕ್ಕೆತ್ತಿ 
ಅವನನ್ನು ಪ್ರ-ಸುಧಾರಣೆಗೆ ಪ್ರೇರೇಪಿಸುವಂತೆ ಇರಬೇಕು. 
ಒಂದು ಸಣ್ಣ ಮಗುವಿಗೆ ಇದನ್ನು ಪ್ರಭಾವಕಾರಿಯಾಗಿ 
ಹೇಳಲು ಸಾಧ್ಯವಾಗುವುದಿಲ್ಲ ಅಥವಾ ತಿಆದಿರುವ 
ಸಾಧ್ಯತೆಯೂ ಇಲ್ಲ. ಹೀಗಿದ್ದರೂ ಮಗುವು ಪ್ರತಿ ದಿನ ಶಾಲೆಗೆ 
ಬರಲು ತೋರುವ ಉತ್ಪಾಹದಲ್ಲ. ಅವನ ಕಣ್ಣ ಹೊಳಪಿನಲ್ಪ 
ಹಾಗೂ ಹೊಸದಾದ ಮತ್ತು ಸವಾಲೊಡ್ಡುವ ವಿಷಯಗಳನ್ನು 
ಕಲಅಯಲು ವ್ಯಕ್ತಪಡಿಸುವ ಇಚ್ಛೆಯಲ್ಲ ಮೌಲ್ಯಮಾಪನವು 
ಒದಗಿಸುವ ಶಕ್ತಿಯು ಪ್ರತಿಫಲಅಸುತ್ತದೆ. 


ಮೌಲ್ಯಮಾಪನವು ಪ್ರತಿಯೊಂದು ಕಾರ್ಯದ ಅಂತರಿಕ 
ಭಾಗವಾಗಿರಬೇಕು, ಮಗುವಿಗೆ ಲಾಭದಾಯಕವಾಗಿರಬೇಕು, 
ಪಠ್ಯಕ್ರಮದಲ್ಲ ಮತ್ತು ಬೋಧನೆಯಲ್ಲ ಸೂಕ್ತವಾದ 


ಬದಲಾವಣೆಗಳನ್ನು ಮಾಡಲು ಬಳಕೆಯಾಗಬೇಕು. ಹಾಗೂ 
ಒಂದು ವಿದ್ಯಾಕ್ರಮದ ಮೌಲ್ಯವನ್ನು ಮೌಲ್ಯಮಾಪನ 
ಮಾಡುವಂತೆ ಇರಬೇಕು. ಮಕ್ಕಳನ್ನು ಪ್ರತ್ಯೇಕಿಸುವುದು. 
ಹೊರಗಿಡುವುದು ಅಥವಾ ಮುಂದುವರೆಯದಂತೆ 
ತಡೆಯುವುದು ಮೌಲ್ಯಮಾಪನದ ಉದ್ದೇಶವಲ್ಲ. 


ಮೌಲ್ಯಮಾಪನದ ಸ್ರರೂಪ 

ಭಾರತೀಯ ಶಿಕ್ಷಣ ಪಧ್ಧತಿಯಲ್ಲ ಶೈಕ್ಷಣಿಕ ಸಾಧನೆಯ 
ಮೌಲ್ಯಮಾಪನ ಮಾಡುವುದಕ್ಕೇ ಹೆಚ್ಚನ ಪ್ರಾಧಾನ್ಯ. ಇಂತಹ 
ಮೌಲ್ಯಮಾಪನವು ಮಗುವಿನ ಇಡೀ ವ್ಯಕ್ತಿತ್ವದ ಒಂದು 
ಭಾಗವನ್ನು ಮಾತ್ರ ಮೌಲ್ಯಮಾಪನ ಮಾಡುತ್ತದೆ. ಇದು 
ಮಗುವಿನ ಗ್ರಹಣಶಕ್ತಿ ಬೆಳವಣಿಗೆಯ ಸಾಮರ್ಥ್ಯದ ಸಮದ್ರ 
ಮೌಲ್ಯಮಾಪನ ಕೂಡ ಅಲ್ಲ. ಯಾವಾಗಲೂ, ಅದರಲ್ಲೂ 
ಆರಂಭಕ ಬಾಲ್ಯದ ಶಿಕ್ಷಣದಲ್ಲಿ ಮಗುವಿನ ಎಲ್ಲಾ ಕೌಶಲ 
ಕ್ಷೇತ್ರಗಳಲ್ಲ ಅಂದರೆ ದೈಹಿಕ, ಚಲನೆ, ಗ್ರಹಣಶಕ್ತಿ, ಭಾಷೆ 
ಮತ್ತು ಸಾಮಾಜಕ ಮತ್ತು ಭಾವನಾತ್ಕಕ ಬೆಳವಣಿಗೆಯ 
ಬಧ್ಗೆಯೂ ಮೌಲ್ಯಾಂಕನವು ಪರಿಗಣನೆ ಮಾಡಬೇಕಾಗುತ್ತದೆ. 
ಮಗುವಿಗೆ ಎಲ್ಲಾ ಬಣ್ಣಗಳ ಹೆಸರು ತಿ೪ದಿದೆಯೇ 
ಎನ್ನುವುದರ ಜೊತೆಗೆ, ಒಂದು ಮಗು ಮತ್ತೊಂದು 
ಮಗು ತನ್ನ ಕೈಯಲ್ಲರುವ ಆಟಕೆಯನ್ನು ಕಿತ್ತುಕೊಂಡಾಗ 
ನೀಡುವ ಪ್ರತಿಸ್ಲಂದನೆಯನ್ನೂ ಗಮನಿಸಬೇಕಾಗುತ್ತದೆ. 
ಇದರ ಜೊತೆಯಲ್ಲ. ಮೌಲ್ಯಮಾಪನವು ಒಂದು ಮಗುವಿನ 
ಇಷ್ಟಾನಿಷ್ಠಗಳು. ಆಸಕ್ತಿಗಳ ಚಿತ್ರಣವನ್ನು ನೀಡಬೇಕು. ಇಂತಹ 
ಮೌಲ್ಯಮಾಪನವೇ ಸಮಗ್ರವಾದ ಮೌಲ್ಯಮಾಪನ. 


ಶಿಕ್ಷಕರನ್ನಲ್ಲದೇ, ಮಗುವನ್ನು ಗಮನದಲ್ಲ ಇರಿಸಿಕೊಂಡು 
ಮೌಲ್ಯಮಾಪನವನ್ನು ಯೋಜನೆ ಮಾಡಬೇಕು. ಅಜತ 
ರೂಪದಲ್ಲರುವ ಪರೀಕ್ಷೆಗಳನ್ನು ಒಂದು ನಿಯಮಿತ 
ಅವಧಿಯಲ್ಲ ಮಾಡುವುದು ಶಿಕ್ಷಕರಿಗೆ ನಿರ್ವಹಿಸಲು ಮತ್ತು 
ಮೌಲ್ಯಮಾಪನ ಮಾಡಲು ಸುಲಭವಪೆನಿಸಬಹುದು., ಆದರೆ 
ಮಕ್ನಕಲ್ಪರುವ ವಿವಿಧ ಸಾಮರ್ಥ್ಯ ತಿಆದುಕೊಳ್ಳಲು ಇದು 
ಪರ್ಯಾಪ್ಪ್ತವಾಗಿರುವುದಿಲ್ಲ. ಭಯ ಹುಟ್ಟಿಸುವಂತಹ 
ರೀತಿಯಲ್ಲ ಒಮ್ಮೆ ಮಾತ್ರ ಮಾಡುವ ಮೌಲ್ಯಮಾಪನದ 
ಸಂದರ್ಭಗಳಕಲ್ಲ ಮಗುವು ತನ್ನಲ್ಲನ ಅತ್ಯುತ್ತಮ 
ಸಾಮರ್ಥ್ಯವನ್ನು ತೋರಲು ಸಾಧ್ಯವಾಗುವುದಿಲ್ಲ. ಇದಕೆ 
ಬದಲಾಗಿ, ಮಗುವಿನ ಪ್ರಗತಿಯ ಸಮಗ್ರ ದಾಖಲೆಯನ್ನು 
ಒದಗಿಸಲು ಸಾಧ್ಯವಾಗುವಂತೆ, ಮಗುವಿನ ವ್ಯಕ್ತಿತ್ವದ 
ಅಭವೃಧ್ಧಿ ಮತ್ತು ವಿಭಿನ್ನ ಆಯಾಮಗಳ ಮೇಲೆ ಗಮನ 
ಹರಿಸುವಂತೆ, ಹಾಗೂ ಪ್ರತಿಯೊಂದು ಮಗುವಿನ ಕಲಕೆಯ 
ಶೈಲ, ವೇಗ ಮತ್ತು ಅಗತ್ಯವನ್ನು ಪೂರೈಸುವಂತೆ ನಿರ್ದಿಷ್ಟ 
ಅವಧಿಯ ಉದ್ದಕ್ಕೂ ಮೌಲ್ಯಮಾಪನಗಳನ್ನು ವಿಸ್ನರಿಸಬೇಕು. 
ಮೌಲ್ಯಮಾಪನವು ದಿನ-ನಿತ್ಯದ ಅಲ್ಲದೇ ನಿರ್ದಿಷ್ಟ ಅವಧಿಯ 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೭೦17 


ದಾಖಲೆಗಳನ್ನು ಪ್ರತಿ 3-4 ತಿಂಗಳಗೆ ಒಮ್ಮೆ ಪರಿಶೀಲನೆ 
ನಡೆಸುವಂತಹ ಒಂದು ನಿರಂತರ ಪ್ರಕ್ರಿಯೆ ಆಗಬೇಕು. 


ಮೌಲ್ಯಮಾಪನದ ಮೂಲಗಳು, ವಿಧಾನಗಳು ಮತ್ತು 
ತಂತ್ರಗಳು 

ಮಗುವು ಶಾಲೆಯಲ್ಲ ಕಕೆಯುವ ಸಮಯಕ್ಕೆ ಮಾತ್ರ ಅವನ 
ಕಲಕೆಯು ಸೀಮಿತಗೊಳ್ತುವುದಿಲ್ಲ. ಹೀಗಾಗಿ, ಮಗುವಿನ 
ಬದ್ದೆ ವಿಭನ್ನು ಮೂಲಗಳಂದ ದೊರೆಯುವ ಮಾಹಿತಿಯನ್ನು 
ಆಧರಿಸಿ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತದೆ. 
ಮೌಲ್ಯಮಾಪನದ ಬಗ್ಗೆ ಆಲೋಚಿಸಿದ ಕೂಡಲೇ ನಮ್ಮ 
ಮನದಲ್ಲ ಹೊಳೆಯುವುದು ಶಿಕ್ಷಕರು ಮಾಹಿತಿಯನ್ನು 
ಒದಗಿಸುವ ಮೂಲವಾಗಿ, ಆದರೆ ಶಿಕ್ಷಕರಲ್ಲದೇ ಮಗುವಿನ 
ಪೋಷಕರು, ಸಮುದಾಯದಸದಸ್ಯರು/ನೆರೆ-ಹೊರೆಯವರು. 
ಮಗುವಿನ ಸ್ನೇಹಿತರು, ಸಹಪಾಠಿಗಳು ಮತ್ತು ಪ್ರತಃ ಮಗು 
ತನ್ನ ಕಲಕೆ ಮತ್ತು ಅಭವೃದ್ಧಿಯ ಬಗ್ಗೆ ಉಪಯುಕ್ತವಾದ 
ಮಾಹಿತಿಯನ್ನು ನೀಡಬಹುದು-ಇವರನ್ನೆಲ್ಲಾ ಒಳಗೊಂಡು 
ಮೌಲ್ಯಮಾಪನವನ್ನು ಮಾಡಿದಲ್ಲ ಮಗುವಿನ ಬಗ್ದೆ 
ಯಾರಿಗಾದರೂ ಸಂಪೂರ್ಣ ಚಿತ್ರ ದೊರೆಯುತ್ತದೆ. 


ಮೌಲ್ಯಾಂಕನದಲ್ಲ ವೈಯಕ್ತಿಕ ಮೌಲ್ಯಾಂಕನ, ಗುಂಪು 
ಮೌಲ್ಯಾಂಕನ, ಮಗುವಿನ ಪ್ರಯಂ ಮೌಲ್ಯಾಂಕನ ಮತ್ತು 
ಸಹಪಾಠಿ ಮೌಲ್ಯಾಂಕನವೆ೦ಬ ಈ ನಾಲ್ಲು ವಿಧಾನಗಳಲ್ಪ 


ಒಂದನ್ನು ಬಕಸಿ ಅಥವಾ ನಾಲ್ದು ವಿಧಾನಗಳನ್ನು 
ಸಂಯೋಜಸಿಯೂ ಮಾಡಬಹುದು. ಎಳೆ ವಯಸ್ಸಿನ 


ಮಗುವಿಗಾದರೆ, ಮಗುವಿನ ಸ್ಪತಃ ಮೌಲ್ಯಾಂಕನ ಮತ್ತು 
ಸಹಪಾಠಿ ಮೌಲ್ಯಾಂಕನ ವಿಧಾನಗಳು ಸೂಕ್ತವಲ್ಲ. ವೈಯಕ್ತಿಕ 
ಮೌಲ್ಯಮಾಪನದ ಸಮಯದಲ್ಲಿ. ಶಿಕ್ಷಕರು ಮಗು ಮಾಡುವ 
ಒಂದು ನಿರ್ದಿಷ್ಟ ಕಾರ್ಯದ ಮೇಲೆ ಗಮನ ಹರಿಸುತ್ತಾರೆ 
ಮತ್ತು ಮಗುವಿನ ವೈಯಕ್ತಿಕ ಸಾಧನೆಯನ್ನು ದಾಬಅಸುತ್ತಾರೆ. 
ಇದು ಸರ್ಮೇ ಸಾಮಾನ್ಯವಾಗಿ ಉಪಯೋಗಿಸುವ 
ವಿಧಾನವಾದಧ್ದರಿಂದ ನಮಗೆಲ್ಲಾ ಈ ವಿಧಾನ ಚೆನ್ನಾಗಿ 
ಪರಿಚಿತ. ಗುಂಪು ಮೌಲ್ಯಮಾಪನದಲ್ಲ ಶಿಕ್ಷಕರು ನೀಡಿರುವ 
ಕಾರ್ಯವನ್ನು ಪೂರ್ಣಗೊಳಸಲು ಗುಂಪಿನಲ್ಲ ಮಕ್ಕಳು 
ಜೊತೆಗೂಡಿ ಹೇಗೆ ಕೆಲಸ ಮಾಡುತ್ತಾರೆ ಎಂಬುದನ್ನು 
ದಾಖಲಸುತ್ತಾರೆ. ನಾವು ಸಾಮಾಜಕ ಕೌಶಲ್ಯಗಳು. 
ಮೌಲ್ಯಗಳು ಮತ್ತು ಮನೋಧೋರಣಿಗಳನ್ನುಮೌಲ್ಯಮಾಪನ 
ಮಾಡಬೇಕಾಗಿರುವಾಗ od ವಿಧಾನವು ಅತ್ಯಂತ 
ಸೂಕ್ತವಾಗಿರುತ್ತದೆ. ಮಗುವಿನ ಸ್ವಯಂ ಮೌಲ್ಯಮಾಪನದಲ್ಲ 
ಮಗು ಷಹ್ಪತಃ ತನ್ನ ಪ್ರಗತಿಯ ದಾಖಲೆಯನ್ನು ನೀಡುತ್ತದೆ 
ಮತ್ತು ಸಹಪಾಠಿ ಮೌಲ್ಯಮಾಪನದಲ್ಲ ಇತರ ಮಕ್ಕಳು 
ತಮ್ಮ ಜೊತೆಯಲ್ಲ ಕಅಯುತ್ತಿರುವ ಇನ್ನೊಂದು ಮಗುವಿನ 
ಸಾಮರ್ಥ್ಯಗಳು, ಆಸಕ್ತಿಗಳು ಮತ್ತು ಅರಿವಿನ ಬಗ್ದೆ 
ಮಾಹಿತಿಯನ್ನು ಒದಗಿಸುತ್ತಾರೆ. 


ಶಾಲೆಗಳಲ್ಲ ಸಾಮಾನ್ಯವಾಗಿ ಬಳಸುವ ಮೌಲ್ಯಮಾಪನದ 
ತಂತ್ರವೆಂದರೆ ಅಜತ ಮತ್ತು ಮೌಖಕ ಪರೀಕ್ಷೆಗಳು. 
ಇದನ್ನು ಅತ್ಯಂತ ಸಣ್ಣ ಮಕ್ಕಳ ಮೌಲ್ಯಮಾಪನದಲ್ಲಯೂ 
ಬಳಸಲಾಗುತ್ತದೆ. ಅನೇಕ ಶಿಶುವಿಹಾರಗಳಲ್ಲ. ಮಕ್ಕಳು 
'ಸಿtಂ 2 ಅಥವಾ "1 ೬0 20' ಬರೆಯುವ ಪರೀಕ್ಷೆಗಳನ್ನು 
ತೆಗೆದುಕೊಳ್ಳಬೇಕಾಗುತ್ತದೆ. ಮೌಬಕ ಪರೀಕ್ಷೇಯಲ್ಲ 
ಅಭನಯಗೀತೆ ಅಥವಾ ವರ್ಣಮಾಲೆ ಅಥವಾ ಸಂಖ್ಯೆಗಳನ್ನು 
ಹೇಳುವುದು ಇರುತ್ತದೆ. ಪರೀಕ್ಷೆಯಂತಹ ವಾತಾವರಣ 
ಒಂದು ಅಸಹಜ ಪರಿಸ್ಥಿತಿಯನ್ನು ಸೃಷ್ಟಿಸುವುದಲ್ಲದೇ 
ಮಕ್ಷಕಲ್ಲ  ಅಧ್ಯೆರ್ಯವನ್ನು ಬೆಳೆಯುವಂತೆ ಮಾಡಿ 
ಮಕ್ಕಳ ಫಅತಾಂಶವನ್ನು ಹಾಳುಗೆಡುವುತ್ತದೆ. ಇಂತಹಾ 
ಮೌಲ್ಯಮಾಪನ ಅಥವಾ ಮೌಲ್ಯಾಂಕನಗಳು ಮಕ್ಷಳಸ್ನೇಹಿ 
ಅಲ್ಲ. ವಿಶೇಷವಾಗಿ ಎಕೆ ವಯಸ್ಸಿನ ಮಕ್ಕಳ ಕಲಕೆ 
ಮತ್ತು ಬೆಳವಣಿಗೆ ಮೌಲ್ಯಮಾಪನವನ್ನು ಮಾಡುವಾಗ 
ಇದು ಸೂಕ್ತವಾದ ಆಯ್ದೆಯಲ್ಲ. ಇದಕೆ ಬದಲಾಗಿ, 
ಮಕ್ಕಳು ತಮ್ಮ ಸಹಜ ವಾತಾವರಣದಲ್ಲರುವಾಗ ತಮ್ಮ 
ದೈನಂದಿನ ಚಟುವಟಕೆಗಳನ್ನು ಮಾಡುವಾಗ ಅವರ 
ಅವಲೋಕನವನ್ನು ಮಾಡುವುದು ಮತ್ತು ಮಕ್ಕಳು ತಮ್ಮ 
ಮನೆಯಲ್ಲ ಅಥವಾ ತರಗತಿಯಲ್ಲ ಮಾಡಿರುವ ನಿತ್ಯದ 
ಕಾರ್ಯವಾದ ಚಿತ್ರ ಬರೆಯುವುದು, ಜೇಡಿ ಮಣ್ಣಿನಿಂದ 
ಆಕೃತಿ ಅಥವಾ ವಸ್ತುಗಳನ್ನು ಮಾಡುವುದು ಇವುಗಳನ್ನು 
ಅವಲೋಕಸುವುದರಿಂದ ಮಗುವಿನ ಬದ್ದೆ ಸಂಪೂರ್ಣ 
ಮಾಹಿತಿ ದೊರೆಯುತ್ತದೆ. ಇಂತಹ ತಂತ್ರಗಳನ್ನು ಬಳಸಿ 
ಮಗುವಿನ ಮೌಲ್ಯಮಾಪನವನ್ನು ಮಾಡಿದಾಗ, ಮಗುವಿನ 
ಸಹಜ ಬೆಳವಣಿಗೆಯ ನೋಟವು ದೊರೆಯುತ್ತದೆ. 
ಶಿಕ್ಷಕರ ಅವಲೋಕನ ಮತ್ತು ಪೋರ್ಟ್‌ ಪಫೋಲಯೊ 
ವಿಧಾನಗಳು ಒಮ್ಮೆ ಮಾತ್ರ ಮಾಡುವ ಪರೀಕ್ಷೆಗಕಂತೆ 
ಗೊಂದಲಮಯವಿಲ್ಲದೇ ಹೆಚ್ಚು ಸಮದ್ರವಾಗಿರುತ್ತವೆ. 
ಮೌಲ್ಯಮಾಪನವು ಕ್ರಮಬದ್ಧವಾಗಿದ್ದು ಸಂಪೂರ್ಣ 
ಮಗುವಿನ ಬೆಳವಣಿಗೆಯನ್ನು ಒಳಗೊಂಡಿರಬೇಕು ಮತ್ತು 
ಕಾಲಾಂತರದಲ್ಲ ನಿರಂತರವಾಗಿ ನಡೆಯುವಂತಹದ್ದಾಗಿದ್ದು 
ಅನೇಕ ವಿಧಾನಗಳನ್ನು ಬಳಸಿಕೊಳ್ಳಬೇಕು. 


ಅವಲೋಕನ ಮೌಲ್ಯಮಾಪನದ ಒಂದು 

ಪ್ರಮುಖ ವಿಧಾನ 

ಮಕ್ಕಳ ಬದ್ದೆ ಮಾಹಿತಿಯನ್ನು ಕಲೆಹಾಕುವ ಒಂದು ಸಾಧಾರಣ 
ವಿಧಾನವೆಂದರೆ ಅವರನ್ನು ಗಮನಿಸುವುದು ಮತ್ತು ಅವರ 
ಮಾತುಗಳನ್ನು ಆಅಸುವುದು. ಎಲ್ಲಾ ಶಿಕ್ಷಕರು ತಾವು 
ಬೋಧಿಸುವ ಮಕ್ಕಳನ್ನು ಗಮನಿಸುತ್ತಾರೆ. ಈ ರೀತಿಯ 
ಅವಲೋಕನಗಳು ಅನೌಪಚಾರಿಕವಾಗಿರಬಹುದು ಅಥವಾ 
ಒಳಮನಸ್ಸಿನ ಹೊಳವು ಅಥವಾ ವ್ಯವಸ್ಥಿತ, ಯೋಜತ 


ಮತ್ತು ಕೇಂದ್ರೀಕೃತವಾಗಿ ಇರಬಹುದು. ಅಧಿಕೃತವಾದ 
ಮತ್ತು ಅರ್ಥಪೂರ್ಣ ಮಾಹಿತಿಯನ್ನು ಕಲೆಹಾಕಲು ಮಕ್ಕಳ 
ಅವಲೋಕನಕ್ಕೆ ಅನೇಕ ಮಾರ್ಗಗಳವೆ. 


ಅವಲೋಕನವು ಮೌಲ್ಯಾಂಕನದ ಒಂದು ವಿಧಾನವಾಗಿ 
ಅನೇಕ ಉದ್ದೇಶಗಳನ್ನು ಪೂರೈಸುತ್ತದೆ. 


* ಮಕ್ಕಳ ಆಸಕ್ತಿಗಳನ್ನು ತಿಆಯಲು ಶಿಕ್ಷಕರಿಗೆ ನೆರವಾಗುತ್ತದೆ 
ಮತ್ತು ಶಿಕ್ಷಕರು ಶೈಕ್ಷಣಿಕ ಅನುಭವಗಳನ್ನು ಮಕ್ಕಳ 
ಆಸಕ್ತಿಗೆ ಅನುಗುಣವಾಗಿ ಯೋಜನೆ ಮಾಡುವಂತೆ 
ಅನುವುಗೊಳಸುತ್ತದೆ ಹಾಗೂ ಇದರಿಂದಾಗಿ ಹೆಚ್ಚನ 
ಕಲಕೆಯು ಉಂಬಾಗುತ್ತದೆ. 


* ಪ್ರತಿಯೊಂದು ಕೌಶಲ ಕ್ಷೇತ್ರಗಕಲ್ಲಯೂ ಮಗುವಿನ 
ಬೆಳವಣಿಗೆಯ ಮಟ್ಟವನ್ನು ಗುರುತಿಸಲು ಸಹಾಯ 
ಮಾಡುತ್ತದೆ -ಗುಂಪಿನಲ್ಪರುವ ಮಕ್ಕಳು ವಿಭನ್ನ 

ಕೌಶಲ ಕ್ಷೇತ್ರಗಕಲ್ಲ ವಿಭನ್ನ ಬೆಳವಣಿಗೆಯ ಹಂತಗಳಲ್ಲ 

ಇರಬಹುದು. ಬೇರೆ-ಬೇರೆ ಸಮಯದಲ್ಲ ಮತ್ತು ವಿವಿಧ 
ಸನ್ನಿವೇಶಗಕಲ್ಲ ಅವಲೋಕನದ ವಿವಿಧ ತಂತ್ರಗಳನ್ನು 
ಉಪಯೋಗಿಸಿ ಮಾಡಿದ ಅವಲೋಕನಗಳು ಮಗುವಿನ 
ಬೆಳವಣಿಗೆಯ ಸಂಪೂರ್ಣ ಚಿತ್ರಣವನ್ನು ನೀಡುವ 
ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇದರಿಂದ ದೊರೆಯುವ 
ಮಾಹಿತಿಯು ಬೋಧನೆಯನ್ನು ವೈಯಕ್ತಿಕ ಮಟ್ಟದಲ್ಲಿ 
ನೀಡಲು ಮತ್ತು ಕಾಕಜವಹಿಸುವಂತೆ ಮಾಡಲು ಶಿಕ್ಷಕರಿಗೆ 


ನೆರವಾಗುತ್ತದೆ. 


* ಕಾಲಕ್ರಮದಲ್ಲ ನಡೆಸುವ ಅವಲೋಕನಗಳು ಮಕ್ಕಳ 
ಪ್ರಗತಿಯ ಜಾಡನ್ನು ಗಮನಿಸಲು ನೆರವಾಗುತ್ತದೆ - ಒಂದು 
ವ್ಯವಸ್ಥಿತವಾದ ವೇಳಾಪಟ್ಟಯುರುವ ಅವಲೋಕನವು 
ಒಂದು ಮಗುವಿನ ಅಥವಾ ಮಕ್ಕಳ ವರ್ತನೆಯಲ್ಪನ 
ಬದಲಾವಣೆಯನ್ನು ದಾಖಅಸಲು ಸಹಾಯ ಮಾಡುತ್ತದೆ. 


° ತಮ್ಮ ಬೋಧನಾ ಅಭ್ಯಾಸಗಳನ್ನು ಮೌಲ್ಯಮಾಪನ 
ಮಾಡಿಕೊಳ್ಳಲು ಅವಲೋಕನವು ಒಂದು ಪರಿಣಾಮಕಾರಿ 
ತಂತ್ರವಾಗಿದೆ ಮತ್ತು ಸಿಬ್ಬಂದಿಯ ಸಾಮರ್ಥ್ಯಗಳು ಮತ್ತು 
ದೌರ್ಬಲ್ಯಗಳ ಬಣ್ಣೆ ಒಳನೋಟವನ್ನು ಒದಗಿಸುತ್ತದೆ. 


ತರಗತಿಯಲ್ಲನ ನಿರ್ದಿಷ್ಟ ಸಮಸ್ಯೆಗಳು ಮತ್ತು ಸಾಮಾನ್ಯ 
ಕಾರ್ಯಕ್ರಮಗಳ ಬಗ್ಗೆ ಅವಲೋಕನವು ಒಳನೋಟವನ್ನು 
ಒದಗಿಸುತ್ತದೆ. ಪ್ರತಿಯೊಂದು ಮಗುವಿನ ಬಣ್ಣೆ ಅಖತ 
ರೂಪದಲ್ಲರುವ ಅವಲೋಕನಗಳನ್ನು ಪೋಷಕರು ಮತ್ತು 
ಆಡಳತ ವರ್ಗದವರೊಂದಿಗೆ ಹಂಚಿಕೊಳ್ಳುವ ಇತರ 
ಮಾಹಿತಿಯೊಂದಿಗೆ ಸೇರಿಸಬಹುದು. 


ಆರಂಭಕ ಬಾಲ್ಯ ಶಿಕ್ಷಣದಲ್ತ ಅವಲೋಕನವನ್ನು 
ಮಾಡುವುದು ಹೇಗೆ? 


ಅವಲೋಕನಗಾರರು ಯಾವುದೇ ವಾತಾವರಣವನ್ನು 
ಪ್ರವೇಶಿಸಿದೊಡನೆಯೇ ಅವರ ಇರುವಿಕೆಯೇ 
ಅಲ್ಲ ಸಾಮಾನ್ಯವಾಗಿ ನಡೆಯುವ ಪ್ರಕ್ರಿಯೆಯನ್ನು 


ಬದಲಾಲಯುಸಬಹುದು. ಚಿಕ್ಕ ಮಕ್ಕಕು ಸಾಕಷ್ಟು ಶೀಘ್ರವಾಗಿ 
ಹೊಂದಿಕೊಳ್ಳುವುದರಿಂದ ಮತ್ತು ಅವಲೋಕನ 
ಮಾಡುವ ವ್ಯಕ್ತಿಯು ಅವರಿಗೆ ತಿಆದವರಾಗಿದ್ದರೆ. 
ಅವಲೋಕನ ಮಾಡುವವರನ್ನು ಗಮನಿಸದೇ ತಮ್ಮ 
ಸಹಜ ವರ್ತನೆಯಲ್ಲಯೇ ತೊಡಗುತ್ತಾರೆ. ಅವಲೋಕನದ 
ವ್ಯವಸ್ಥೆಯಲ್ಲ ಸಾಧ್ಯವಾದಷ್ಟೂ ಯಾರ ದೃಷ್ಟಿಗೂ ಬೀಳದೇ 
ಇರುವುದನ್ನು ಗುರಿಯಾಗಿ ಇರಿಸಿಕೊಳ್ಳಬೇಕು. ಇದು 
ಸಾಧ್ಯವಾಗುವುದು ಹೇಗೆಂದರೆ - 


[) ಅವಲೋಕನವನ್ನು ಮೊದಲೇ ಯೋಜನೆ ಮಾಡಿದ್ದಲ್ಲ 

೪ ಅವಲೋಕನದ ವಿವಿಧ ವಿಧಾನಗಳು ತಿಆದಿದ್ದು ಒಂದು 
ನಿರ್ದಿಷ್ಟ ಸನ್ನಿವೇಶದಲ್ಲ ಬಳಸಬಹುದಾದ ಸೂಕ್ತ 
ವಿಧಾನವು ತಿಆದಿದ್ದಲ್ಲ 

€ ಅವಲೋಕನದ ಗುರಿಯ ಬದ್ದೆ ಸ್ಪಷ್ಟತೆ ಇದ್ದು ಯಾವ 
ರೀತಿಯ ಮಾಹಿತಿಯ ಅಗತ್ಯತೆ ಇದೆ ಎಂದು ತಿಆದಿದ್ದಲ್ಲ 


€ ಯಾರ ಅವಲೋಕನವನ್ನು ಯಾವಾಗ ಮಾಡಬೇಕು 
ಎಂಬ ವೇಳಾಪಟ್ಟಯನ್ನು ಹೊಂದಿದ್ದಲ್ಲ 


* ರೆಕಾರ್ಡರ್‌, ಸ್ಹಾಪ್‌ ವಾಚ್‌, ಟೀಪ್‌ ರೆಕಾರ್ಡರ್‌, 
ಕ್ಯಾಮೆರಾ, ವಿಡಿಯೊ ಮುಂತಾದ 
ಸಲಕರಣೆಗಳು ಲಭ್ಯವಿದ್ದಲ್ಲಿ 


ಕ್ಯಾಮೆರಾ 


*  ಅವಲೋಕನಗಾರರು ಯಾರ ದೃಷ್ಟಿಗೂ ಜೀಕದೇ 

ಇರುವಂತಹಾ ಜಾಗವನ್ನು ಗುರುತಿಸಿಕೊಳ್ಳಬೇಕು. 
ನೋಟವನ್ನು ಒದಗಿಸುವ ಮತ್ತು 
ಸಂಪೂರ್ಣ ಆಲಅಸುವಿಕೆ ಸಾಧ್ಯವಾಗುವ ಜಾಗವನ್ನು 
ಆಯ್ಕೆ ಮಾಡಿಕೊಳ್ಳಬೇಕು ಆದರೆ ಏನನ್ನು 
ಗಮನಿಸಬೇಕು ಎಂದು ಪ್ರಯತಿಸುತ್ತಿದ್ದೀರೋ ಅದಕ್ಕೆ 


ಅಡ್ಡಿಯಾಗುವಂತೆ ಇರಬಾರದು. 


ಸಂಪೂರ್ಣ 


ಮಾಹಿತಿಯನ್ನು ಅವಲೋಕನವನ್ನು 
ಮಾಡುವಾಗ ಸಾಧ್ಯವಾದಷ್ಟು ವಸ್ತುನಿಷ್ಠವಾಗಿರಿ. 
ತೀರ್ಮಾನಗಳನ್ನು. ಮುಕ್ತಾಯ ಮತ್ತು ಅರ್ಥದ ಇತರ 
ವ್ಯಾಖ್ಯಾನಗಳನ್ನು ಅವಲೋಕನವು ಸಂಪೂರ್ಣ 
ಆಗುವವರೆಗೆ ತಡೆಹಿಡಿಯುರಿ. ಮಗುವಿನ ನಿರ್ದಿಷ್ಟ ವರ್ತನೆ, 
ಸನ್ನಿವೇಶ ಮತ್ತು ಗುರಿಗೆ ಸಂಬಂಧಿಸಿರುವುದರ ಬಣ್ಣೆ 
ನಿಮ್ಮ ಗಮನ ಕೇಂದ್ರಿಕರಿಸಿ- ಎಲ್ಲವನ್ನೂ ಒಮ್ಮೆಲೇ 


ದಾಖಲಅಸಲು 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೭೦17 


ನೋಡುವುದಕ್ಕೆ ಸಾಧ್ಯವಿಲ್ಲ. ಅವಲೋಕನದ ಸಂದರ್ಭವನ್ನು 
ದಾಸಿ ಮತ್ತು ಮಾತಾಡುವ ಮತ್ತು ಮಾತಾಡದೇ 
ಮಾಡುವ ವರ್ತನೆಗಳನ್ನು ಅವಲೋಕಸಿರಿ. 


ಚಿಕ್ಕ ಮಕ್ಕಳ ಬದ್ದೆ ಗಮನಿಸಿದ ಅಂಶಗಳನ್ನು 
ದಾಖಲಅಸುವ ವಿಧಾನಗಳು 

ಯಾವುದೇ ಮಾಹಿತಿಯೂ ತಪ್ಪಿ ಹೋಗದಂತೆ ಕೈಬರಹದಲ್ಲಿ 
ಅಥವಾ ಟೀಪ್‌ ರೆಕಾರ್ಡರ್‌ ಮೂಲಕ ಗಮನಿಸಿದ 
ಅಂಶಗಳನ್ನು ದಾಬಅಸುವುದು ಅಗತ್ಯ. ಮಕ್ಷಳನ್ನು 
ವೀಕ್ಷಿಸಿದರೆ ಮಾತ್ರ ಸಾಲದು, ವೀಕ್ಷಿಸಿದ್ದನ್ನು ದಾಬಅಸಲು 
ಯಾವುದಾದರೂ ವಿಧಾನಗಳನ್ನು ಬಳಸಬೇಕು. ಅವಲೋಕನ 
ಮಾಡಿದ್ದನ್ನು ನೆನಪಿಸಿಕೊಂಡು ವಿಶ್ಲೇಷಣಿ ಮಾಡುವುದು ಕಷ್ಟ 
ಹಾಗಾಗಿ ಅವಲೋಕನಗಳನ್ನು ದಾಖಲಅಸಲು ವೈವಿಧ್ಯಮಯ 
ವಿಧಾನಗಳು ಅವಶ್ಯಕ. 


*€ ಪರ್ಯಾಲೋಚನೆಗೆ ತೊಡಗಿಸುವ ಒಂದು ದಿನಚರಿ/ 
ಜರ್ನಲ್‌/ಲಾಗ್‌ - ಇದು ಮಗುವಿನ/ಮಕ್ಕಳ ನಿರ್ದಿಷ್ಟ 
ವರ್ತನೆಯ ಮೇಲೆ ಅಥವಾ ಎಲ್ಲಾ ಬೆಳವಣಗೆಯ 
ಕ್ಷೇತ್ರಗಕ ಮೇಲೆ ಗಮನ ಕೇಂದ್ರಿಸಿರುವ ಬೆಳವಣಿಗೆ 
ಕುರಿತ ಅತ ವಿವರಣಿ. ಇಂತಹ ಅಖತ ದಾಖಲೆಗಳು 
ಕಾಲಕ್ರಮದಲ್ಲ ಬೆಳವಣಿಗೆ ಹೇಗೆ ಎತ್ತ ಸಾಗುತ್ತಿದೆ 
ಎಂಬುದನ್ನು ಗುರುತಿಸಲು ಸಹಾಯವಾಗುತ್ತವೆ. ಇದು 
ಬಹಳ ಸಮಯ ತೆಗೆದುಕೊಂಡರೂ, ವಿವರವಾದ 
ಮಾಹಿತಿಯನ್ನು ಒದಗಿಸುತ್ತದೆ. ದಿನಚರಿಯನ್ನು ಯಾವ 
ಸಮಯದಲ್ಲಯಾದರೂ ಮತ್ತು ಎಲ್ಲಿಯಾದರೂ 
ಬರೆಯಬಹುದು ಆದರೆ ವರ್ತನೆಯನ್ನು ಕಂಡ 
ಕೂಡಲೇ ಬರೆದು ದಾಖಆಅಸುವುದು ಅತ್ಯುತ್ತಮ. 


* ಧ್ವನಿ ರೆಕಾರ್ಡು ಮಾಡುವುದು - ಮಕ್ಕಕ ಮಾತುಗಾರಿಕೆ 
ಕೌಶಲ್ಯವನ್ನು ಅಳೆಯಲು. ಮಕ್ಕಳ ಸಂಭಾಷಣೆಗಳನ್ನು 
ಧ್ದನಿ ರೆಕಾರ್ಡು ಮಾಡಬಹದು. ಮಕ್ಕಳು ಮತ್ತು 
ಶಿಕ್ಷಕರ ನಡುವೆ ಸಂಭಾಷಣೆಯನ್ನು ಅಥವಾ ಮಕ್ಕಳು 
ಇತರ ಮಕ್ಷಕೊಂದಿಗೆ ಸಂಭಾಷಿಸುವುದನ್ನು ದಾಬಲಸಿ 
ವಿಶ್ಲೇಷಿಸುವುದಕ್ಷೆ ಈ ವಿಧಾನವು ಉಪಯುಕ್ತ. 


* ವಿಡಿಯೊ ದಾಖಲೀಕರಣ — ಗುಂಪಿನ 
ಅಥವಾ ತರಗತಿಯೊಳಗಿನ ವ್ಯವಹಾರಗಳನ್ನು 
ಅವಲೋಕಸುವುದಕ್ಷೆ ಮತ್ತು ದಾಬಅಸುವುದಕ್ಕೆ 


ಇದು ಅತ್ಯಂತ ನಿಖರವಾದ ವಿಧಾನ. ಇದು ಹೆಚ್ಚು 
ದಮಖಾರಿಯಾದರೂ ತರಗತಿಯ ಏನು ನಡೆಯುತ್ತದೆ 
ಎನ್ನುವುದಕ್ಕೆ ಇದು ನೋಡಬಹುದಾದ ಮತ್ತು 
ಕೇಳಬಹುದಾದ ದಾಖಲೆಯಾಗಿದೆ. 


* ಪ್ರಸಂಗ ದಾಖಲೆ - ಪ್ರಸಂಗವೆಂದರೆ ಒಂದು ಪ್ರಮುಖ 
ಬೆಳವಣಿಗೆಯ ಘಟನೆ. ಮಕ್ಕಳ ಆಟದ ಅಥವಾ ಕಾರ್ಯದ 
ಘಟನೆಯನ್ನು ಬರೆಯುವುದು ಅವರ ಅನೇಕ ಕೌಶಲ 
ಕ್ಷೇತ್ರಗಕಲ್ಲ ಬೆಳವಣಿಗೆಯ ಮಟ್ಟದ ವಿವರಣಾತ್ಮಕ 
ದಾಖಲೆ. ಇದು ಉಪಯುಕ್ತ ಏಕೆಂದರೆ ಇದು ಮಗುವಿನ 
ವರ್ತನೆಯು ಯಾವ ಸಂದರ್ಭದಲ್ಲ ಮತ್ತು ಯಾವ 
ಸನ್ನಿವೇಶದಲ್ಲ ಆಗಿದೆ ಎನ್ನುವುದರ ವಿವರಣಿಯನ್ನು 
ನೀಡುತ್ತದೆ. ಆದರೆ ಇದು ವರ್ತನೆಯ ಸಂಪೂರ್ಣ 
ಚಿತ್ರಣವನ್ನು ನೀಡದಿರಬಹುದು. 


* ರೇಟಂಗ್‌  ಮಾಪಕಗಳು/ಪರಿಶೀಲನಾಪಟ್ಟ/ಚೆಕ್‌ಅಸ್ಟ್‌ 
ಶೀಘ್ರವಾಗಿ ಮತ್ತು ಸುಲಭವಾಗಿ ಮಾಹಿತಿಯನ್ನು 
ದಾಬಅಸುವ ಒಂದು ವಿಧಾನ. ಗಮನಿಸುವುದು 
ಮುಖ್ಯವೆಂದು ಭಾವಿಸುವ ಕೌಶಲ್ಯಗಳ/ಸಾಮರ್ಥ್ಯಗಳ 
ಅಥವಾ ವರ್ತನೆಗಳ ಪಟ್ಟಯೇ ರೇಟಂಗ್‌ ಮಾಪಕ. 
ಮಗು ಒಂದು ನಿರ್ದಿಷ್ಟವಾದ ವರ್ತನೆಯನ್ನು 
ತೋರಿದಾಗ ಅದನ್ನು ಪರಿಶೀಲನಾಪಟ್ಟಯಲ್ಪ 
ಗುರುತಿಸಲಾಗುವುದು. ಅವಲೋಕನದ ಕರಡು 
ಮಾಹಿತಿಯನ್ನು ಪರಿಶೀಲನಾಪಟ್ಟಗಳಗೆ ವರ್ಗಾಯುಸ 
ಬಹುದು. ಇವು ಅನೇಕ ಮಕ್ಕಳ ವರ್ತನೆಗಳನ್ನು 
ಹೋಲಆಸಲು ಪ್ಲಯಂ ಎಡೆ ಮಾಡಿಕೊಡುತ್ತವೆ. 


€  ಮೋರ್‌ಘಫಘೋಲಯೋಗಳು- ಪ್ರತಿಯೊಂದು 
ಮಗುವಿನ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲು 
ಇದೊಂದು ಪರಿಣಾಮಕಾರಿ ವಿಧಾನ. ಇದರಲ್ಲ ಆಯ್ದ 
ಚಿತ್ರಗಳು, ಭಾವಚಿತ್ರಗಳು, ಟೀಪ್‌ ರೆಕಾರ್ಡಿಂಗ್‌ಗಳು, 
ಅಜತ ನಮೂನೆಗಳು. ಶಿಕ್ಷಕರುಗಳ ಪರಿಶೀಲನಾಪಲ್ಟಗಳು. 
ರೇಟಂಗ್‌ ಮಾಪಕಗಳು ಮುಂತಾದುವುಗಳ ಮೂಲಕ 
ದಾಬಲಸಿರುವ ಗಮನಿಸಿದ ಅಂಶಗಳು ಇರುತ್ತವೆ. 
ಪಠ್ಯಕ್ರಮದ ವಿಭನ್ನ ವಲಯಗಳಕಲ್ಲ ಮಗುವಿನ 
ಸಾಮರ್ಥ್ಯದ ಸಮದ್ರ ಚಿತ್ರಣವನ್ನು ಹೋರ್ಟ್‌ಘೋಲಯೊ 
ನೀಡುತ್ತದೆ. 


ಗಮನಿಸಿ ನೋಡುವುದು ಮತ್ತು ಮಗುವಿನ ಗೌಪ್ಯತೆ 
ಎಲ್ಲಾ ಸಮಯಗಳಲ್ಲೂ ಮಕ್ಕಳ ಖಾಸಗೀತನದ / ಗೌಪ್ಯತೆಯ 
ಹಕ್ಕನ್ನು ಎತ್ತಿ ಹಿಡಿಯಬೇಕು. ತಂದೆತಾಯಿಯರಿಗೆ ವರದಿ 
ಸಲ್ಲಸುವಾಗ ಅವರ ಮಕ್ಕಳಗೆ ಇರುವ ಅಗತ್ಯತೆಗಳನ್ನು 
ಮಾತ್ರ ಚರ್ಜಿಸಬೇಕು. ಶಾಲಾ ಸಿಬ್ಬಂದಿ ಮತ್ತು 
ಆಡಳತವರ್ಗದವರೊಂದಿಗೆ ಚರ್ಜಿಸುವಾಗ ಮಕ್ಕಳ ಮತ್ತು 
ಮಕ್ಷಕ ಗುಂಪಿನ ಗುರುತನ್ನು ಸಂರಕ್ಷಿಸಬೇಕು. ಅಖತ 
ವರದಿಗಕಲ್ಲ ಸಾಧ್ಯವಾದಷ್ಟೂ ಹೆಸರು ಬರೆಯುವುದನ್ನು 
ಜಡಬೇಕು. 


References 

1. National Council of Educational Research and Training, (2008). Source Book on assessment for classes |-V. 

2. Billman, J., & Sherman, J. A. (1997). Observation and participation in early childhood settings- A practicum guide, birth to age five. 
Boston: Allyn and Bacon. 

3. McAfee, O., & Leong, D. (1997). Assessing and guiding young children’s development and learning (3rd ed.). Boston: Allyn and Bacon. 


rekha_s_ sen@hotmail.com 


shrutib20@gmail.com 


